ಕರ್ನಾಟಕ. ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


: 1244, 
: ಶ್ರೀ ಎಸ್‌.ರವಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
: 15-03-2021 #8 

2 ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 


ಹಾಗೂ ವೈದ್ಯಕೀಯ ಶಿಕಣ ಸಚಿವರು: 
[NN 


ಕ್ರಸಂ. ಪ್ರಶ್ನೆ . ಉತ್ತರ 
ಅ ಹೊಸೆದಾಗಿ' ಘೋಷಿಸಲಾದ ತಾಲ್ಲೂಕುಗಳಲ್ಲಿ | ಸರ್ಕಾರದ ಪರಿಶೀಲನೆಯಲ್ಲಿದೆ. 
ತಾಲ್ಲೂಕು ಆಸ್ಪತ್ರೆಗಳನ್ನು ನಿರ್ಮಿಸಲಾಗಿದೆಯೇ: ' 
ಆ ವೈವಸ್ಥಿತವಾದೆ ತಾಲ್ಲೂಕು ಆಸ್ಪತೆಗಳಿಲ್ಲದೆ 
| ಕೊರೋನಾದಂತಹ ಸೋಂಕನ್ನು | ಬಂದಿದೆ. . 
ನಿಯಂತ್ರಿಸುವಲ್ಲಿ ಸಮಸ್ಯೆಗಳಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: ) 
ಇ ಹೊಸೆ ತಾಲ್ಲೂಕುಗಳಲ್ಲಿ ತಾಲ್ಲೂಕು ಆಸ್ಪತ್ರೆಗಳನ್ನು ಹೊಸದಾಗಿ ರಚಿತವಾದ ತಾಲ್ಲೂಕುಗಳಲ್ಲಿ 
ರಾ ನರ್ಮಸಲಸರ್ಕಾರ' ಕೈಗೊಂಡ 'ಕ್ರಮಗಳೇನು? | ಆಸ್ಪತ್ರೆಗಳನ್ನು ೫ ಪ್ರಾರಂಭಿಸುವುದಕ್ಕೆ "ಹಾಗೊ" 
(ತಾಲ್ಲೂಕುವಾರು ವಿವರಗಳನ್ನು ನೀಡುವುದು) ಮೇಲ್ಬರ್ಜೆಗೇರಿಸುವುದಕ್ಕೆ ಸಂಬಂಧಿಸಿದಂತೆ ಒಂದು 
ಸಮಗ್ರವಾದ ಯೋಜನೆಯ ಅವಶ್ಯಕತೆಯಿರುತ್ತದೆ. ಪ್ರಸ್ತುತ 
.|ಇರುವ ಆರ್ಥಿಕ ಪರಿಸ್ಥಿತಿಯಲ್ಲಿ ಅನುದಾನದ 


ಕೊರತೆಯಿರುವುದರಿಂದ ಎಲ್ಲಾ ತಾಲ್ಲೂಕು ಆಸ್ಪತ್ರೆಗಳನ್ನು 
ಒಂದೇ ಬಾರಿಗೆ ಮೇಲ್ದರ್ಜೆಗೇರಿಸಲು ಸಾಧ್ಯವಿರುವುದಿಲ್ಲ. 
ಅನುದಾನದ ಲಭ್ಯತೆಗನುಗುಣವಾಗಿ ಆಸ್ಪತ್ರೆಗಳನ್ನು 
ಮೇಲ್ದರ್ಜೆಗೇರಿಸುವ ಪ್ರಸ್ತಾವನೆಗಳನ್ನು ಪರಿಶೀಲಿಸ್ತಿ ಹಂತ 
ಹಂತವಾಗಿ ಕೈಗೆತ್ತಿಕೊಳ್ಳಲು ಕ್ರಮ ಕೈಗೊಳ್ಳಲಾಗುವುದು. 


ಆಕುಕ 37 ಎಸ್‌ಬಿವಿ 2021 


hap 


ಡಾ। ಕ ಕರ್‌) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು, 


